CPMG/ KA/ BG-GPO/13/2003-2005 





ಸಿಸಿ 


ಕರ್ನಾಟಕ ರಾಜ್ಯಪತ್ರ 


ವತ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಜನವರಿ ೧, ೨೦೦೪ (ಪುಷ್ಕ ೧೧, ಶಕ ವರ್ಷ ೧೯೨೫) ಸಂಚಿಕೆ ೧ 


ಭಾಗ - ೪ -ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ನಾಯಾಲಯವು ಮಾಡಿದ ನಿಯಮಗಳು. 








ಕಂದಾಯ ಸಚಿವಾಲಯ 
ತಿದ್ದುಪಡಿ 
ಸಂಖ್ಯೆ: ಆರ್‌ಡಿ 146 ಎಲ್‌ಆರ್‌ಎಂ 2002, ಬೆಂಗಳೂರು, ದಿನಾಂಕ: 28ನೇ ನವೆಂಬರ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆರ್‌ಡಿ 146 ಎಲ್‌ಆರ್‌ಎಂ 2002 ದಿನಾಂಕ 29.8.2003 ರ ಕಂಡಿಕೆ 4ರ 6ನೇ ಸಾಲಿನ 
ಆಂಡಿಪಾಳ್ಯ ಗ್ರಾಮದ ಮುಂದೆ ಈ ಕೆಳಕಂಡಂತೆ ಸೇರಿಸಿ ಓದಿಕೊಳ್ಳತಕ್ಕದ್ದು. 








ಸರ್ವೆ ನಂಬರ್‌ 41/1 ದ 1.17 ಎಕರೆ 
ಪ 41/2 - 1.11 ಸ 
ಚ 42/2 - 0.21 32 
42/ಪಿಎಸ್‌ 2 - 3.19 ಈ 
ks 43/1 - 2.00 ಎ 
ks 43/2 ದ 1.32 4 
ಷ್ಟ 43/3 - 1.13 id 
ಸ 44/1 - 1.22 ತ 
1 44/2 - 0.35 i 
is 443 ದ 2.02 4 
Kd 45/1 - 3.36 ಚ 
ಕ 45/2 - 1.25 i 
(4 45/3 - 0.25 A 
ಣೆ 46/1 - 1.22 ತ 
if 46/2 - 2.25 (4 
ks 471 ದ 1.23 
| 49/2 - 2.07 ಚ 
ಒಟ್ಟು 31.27 ಎಕರೆ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ರಾಧಾಕೃಷ್ಣ 
ಪಿ.ಆರ್‌. 1262 ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂ ಸುಧಾರಣೆ) 


(೧) 


೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧, ೨೦೦೪ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 4 ಎಲ್‌ಆರ್‌ಎ 2002 (ಭಾಗ-1), ಬೆಂಗಳೂರು, ದಿನಾಂಕ: 25ನೇ ನವೆಂಬರ್‌ 2003 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961 ರ ಕಲಂ 48(1)(3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ:ಆರ್‌ಡಿ 21 ಎಲ್‌ಆರ್‌ಎ 2002, ದಿನಾಂಕ 30-3-2002 ರ ಅಧಿಸೂಚನೆಯಲ್ಲಿ ಬೆಳಗಾಂ ಜಿಲ್ಲೆಯ, ಬೆಳಗಾಂ 
ತಾಲ್ಲೂಕು ಭೂ ನ್ಯಾಯ ಮಂಡಳಿಯ ಅಧ್ಯಕ್ಷರನ್ನಾಗಿ, ಕಂದಾಯ ಅಧಿಕಾರಿ, ಮಹಾನಗರ ಪಾಲಿಕೆ, ಬೆಳಗಾಂ ಅವರನ್ನು ಅಧ್ಯಕ್ಷರನ್ನಾಗಿ 
ನೇಮಕ ಮಾಡಿದ್ದನ್ನು, ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ, ಅವರ ಬದಲಿಗೆ ಉಪ ವಿಭಾಗಾಧಿಕಾರಿ, ಬೆಳಗಾಂ ಉಪ ವಿಭಾಗ, 
ಬೆಳಗಾಂ ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದರಿ ಭೂ ನ್ಯಾಯ ಮಂಡಳಿಗೆ ನೇಮಕ 
ಮಾಡಲಾಗಿದೆ. 
ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಆರ್‌ಡಿ 58 ಎಲ್‌ಆರ್‌ಎ 2000, ದಿನಾಂಕ: 30-11-2000 ದಲ್ಲಿ ಬೆಳ್ತಂಗಡಿ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಗೆ ಉಪ ವಿಭಾಗಾಧಿಕಾರಿ, ಪುತ್ತೂರು, ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದನ್ನೂ ತಕ್ಷಣದಿಂದ ಜಾರಿಗೆ 
ಬರುವಂತೆ ರದ್ದುಪಡಿಸಿ, ಅವರ ಬದಲಿಗೆ, ಫಾರೆಸ್ಟ್‌ ಸೆಟ್ಟ್‌ಮೆಂಟ್‌ ಆಫೀಸರ್‌, ಮಂಗಳೂರು ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿ ಆದೇಶ ಹೊಡಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿ. ರಾಧಾಕೃಷ್ಣ 
ಪಿ.ಆರ್‌. 1263 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂ ಸುಧಾರಣೆ) 
ಅಧಿಸೂಚನೆ 
ಸಂಖ್ಯೆ: ಕಂಇ 18 ಎಲ್‌ಆರ್‌ಎ 2000 (ಭಾಗ-2), ಬೆಂಗಳೂರು, ದಿನಾಂಕ: 31ನೇ ಅಕ್ಟೋಬರ್‌ 2003 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961 (1962ರ 10ನೇ ಸಂಖ್ಯೆಯ ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ) ರ ಕಲಂ 48ರ 
ಉಪ ಕಲಂ 1 ರಿಂದ 3ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಮಂಡ್ಯ ಜಿಲ್ಲೆಯ, ಮದ್ದೂರು ತಾಲ್ಲೂಕು ಭೂ ನ್ಯಾಯ ಮಂಡಳಿಗೆ 
ಈ ಹಿಂದೆ ಅಧಿಸೂಚನೆ ಸಂಖ್ಯೆ ಆರ್‌ಡಿ 18 ಎಲ್‌ಆರ್‌ಎ 2000, ದಿನಾಂಕ 5-10-2000ದ ಅಧಿಸೂಚನೆಯಲ್ಲಿ ಮಾಡಿದ್ದ ನಾಮ 
ನಿರ್ದೇಶನಗಳಲ್ಲಿ ಶ್ರೀ ವೈ.ಬಿ. ಸಣ್ಣೇಗೌಡ ಅವರ ನಾಮ ನಿರ್ದೇಶನವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ, ಅವರ ಬದಲಿಗೆ 
ಶ್ರೀ ಎಸ್‌. ಪುಟ್ಟೇಗೌಡ ಬಿನ್‌ ಶ್ರೀ ಸಿದ್ದೇಗೌಡ, ಯಡಗನಹಳ್ಳಿ ಸಿ.ಎ.ಕೆರೆ ಹೋಬಳಿ, ಮದ್ದೂರು ತಾಲ್ಲೂಕು, ಮಂಡ್ಯ ಜಿಲ್ಲೆ ಅವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂ ನ್ಯಾಯ ಮಂಡಳಿಯನ್ನು 
ಪುನರ್ರಚಿಸಿ ಆದೇಶ ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1264 ವಿ. ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂ ಸುಧಾರಣೆ) 
ಅಧಿಸೂಚನೆ 
ಸಂಖ್ಯೆ: ಕಂಇ 19 ಎಲ್‌ಆರ್‌ಎ 2000, ಬೆಂಗಳೂರು, ದಿನಾಂಕ: 9ನೇ ಅಕ್ಟೋಬರ್‌ 2003 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961 ರ ಕಲಂ 48(1)(3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಇದೇ 
ಸಮಸಂಖ್ಯೆಯ ದಿನಾಂಕ 20-9-2003ರ ಅಧಿಸೂಚನೆಯಲ್ಲಿ ಬೆಂಗಳೂರು ಉತ್ತರ ತಾಲ್ಲೂಕು ಭೂ ನ್ಯಾಯ ಮಂಡಳಿಗೆ ವಿಶೇಷ 
ಭೂಸ್ವಾಧೀನಾಧಿಕಾರಿ, ಬೆಂಗಳೂರು, ಅವರನ್ನು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ ಅವರ 
ಬದಲಿಗೆ ಉಪ ವಿಭಾಗಾಧಿಕಾರಿ, ಬೆಂಗಳೂರು ಉತ್ತರ ಉಪ ವಿಭಾಗ, ಬೆಂಗಳೂರು ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಕ ಮಾಡಿ ಆದೇಶ ಹೊಡಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1265 ವಿ. ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂ ಸುಧಾರಣೆ) 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 21 ಎಲ್‌ಆರ್‌ಎ 2002 (ಭಾಗ-2), ಬೆಂಗಳೂರು, ದಿನಾಂಕ: 25ನೇ ನವೆಂಬರ್‌ 2003 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961 ರ ಕಲಂ 48(1)(3) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರದ 
ಅಧಿಸೂಚನೆ ಸಂಖ್ಯೆ:ಆರ್‌ಡಿ 21 ಎಲ್‌ಆರ್‌ಎ 02 (ಭಾಗ-2), ದಿನಾಂಕ 3-5-2003 ರಲ್ಲಿ ಗುಲ್ಬರ್ಗಾ ಜಿಲ್ಲೆಯ, ಶಹಾಪುರ ತಾಲ್ಲೂಕು 
ಭೂ ನ್ಯಾಯ ಮಂಡಳಿಗೆ ಗುಲ್ಬರ್ಗಾ ಜಿಲ್ಲಾಧಿಕಾರಿಗಳ ಕೇಂದ್ರ ಸ್ಥಾನಿಕ ಸಹಾಯಕರನ್ನು ಅಧ್ಯಕ್ಷರನ್ನಾಗಿ ನೇಮಿಸಿದ್ದನ್ನು ತಕ್ಷಣದಿಂದ ಜಾರಿಗೆ 
ಬರುವಂತೆ ರದ್ದುಪಡಿಸಿ ಅವರ ಬದಲಿಗೆ ಉಪ ವಿಭಾಗಾಧಿಕಾರಿ, ಯಾದಗಿರ್‌, ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಶಹಾಪುರ ಭೂ ನ್ಯಾಯ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1266 ವಿ. ರಾಧಾಕೃಷ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂ ಸುಧಾರಣೆ) 


ಭಾಗ - ೪ಎ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಜನವರಿ ೧, ೨೦೦೪ ೩ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಸಿಆಸುಇ 11 ಸೇಲೋಸೇ 2002, ಬೆಂಗಳೂರು, ದಿನಾಂಕ: 6ನೇ ಡಿಸೆಂಬರ್‌ 2003 
ಕರ್ನಾಟಕ ರಾಜ್ಯಪಾಲರಾದ ನಾನು ಟಿ.ಎನ್‌. ಚತುರ್ವೇದಿ, ಭಾರತ ಸಂವಿಧಾನದ ಅನುಚ್ಛೇದ 316ರ ಖಂಡ (1) ರಲ್ಲಿ 
ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಶ್ರೀ ದಾಸಯ್ಯ ಇವರನ್ನು ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರನ್ನಾಗಿ ಶ್ರೀ ಆರ್‌. 
ನಾಗರಾಜ ಇವರ ನಿವೃತ್ತಿಯಿಂದ ತೆರವಾದ ಸ್ಥಾನದಲ್ಲಿ ನೇಮಿಸಿರುತ್ತೇನೆ. 
ಕರ್ನಾಟಕ ರಾಜ್ಯಪಾಲರು, 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಕೆ. ಬಾಬುರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವಾ ನಿಯಮಗಳು) 
DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 11 SSC 2002, Bangalore, Dated: 6" December 2003 
In exercise of the powers conferred by clause (1) of Article 316 of the Constitution of India, |, T.N. 
Chaturvedi, Governor of Karnataka, hereby appoint Sri Dasaiah, as Member, Karnataka Public Service 
Commission, Vice Sri R. Nagaraja, retired. 
Governor of Karnataka, 
By Order and in the name of the Governor of Karnataka, 
P.R. 1267 P.K. BABU RAO 
Under Secretary to Government-l, 
Department of Personnel and Administrative Reforms 
(Service Rules). 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 104 ಕಾಬಾಸಿ 2003, ಬೆಂಗಳೂರು, ದಿನಾಂಕ: 6ನೇ ಡಿಸೆಂಬರ್‌ 2003 
ದಿ ಇಂಡಿಯನ್‌ ಬಾಯ್ದರ್‌ ಅಧಿನಿಯಮ 1923ರ ಕಲಂ 340) ರಲ್ಲಿನ ಅಧಿಕಾರವನ್ನು ಚಲಾಯಿಸಿ ಮೆ:ಕರ್ನಾಟಕ ಪವರ್‌ 
ಕಾರ್ಪೋರೆಷನ್‌ ಲಿಮಿಟೆಡ್‌, ಶಕ್ತಿನಗರ, ರಾಯಚೂರು ಜಿಲ್ಲೆ, ಇವರ ಬಾಯ್ದರ್‌ ಸಂಖ್ಯೆ:ಕೆಟಿಕೆ-2487ನ್ನು ಈ ಕೆಳಕಂಡ ಷರತ್ತಿಗೊಳಪಟ್ಟು 
ಸದರಿ ಕಾಯ್ದೆಯ ಅಧಿನಿಯಮ 8ರ ವ್ಯಾಪ್ತಿಯಿಂದ ದಿನಾಂಕ:06-09-03 ರಿಂದ 05-12-03 ರವರೆಗೆ ವಿನಾಯಿತಿ ನೀಡಿದೆ. 
1) ಬಾಯ್ದರನ್ನು ಹಿಂದಿನ ಪ್ರಮಾಣ ಪತ್ರದಲ್ಲಿ ನಮೂದಿಸಿರುವ ಕಾರ್ಯ ಒತ್ತಡವನ್ನು ಮೀರಿ ಉಪಯೋಗಿಸಬಾರದು. 
2) ಈ ಬಾಯ್ದರನ್ನು ಪ್ರಮಾಣಪತ್ರ ಹೊಂದಿದ ಬಾಯ್ದರ್‌ ಅಪರೇಷನ್‌ ಇಂಜಿನಿಯರ್‌ ಅವರಿಂದಲೇ ನಡೆಸಬೇಕು. 
3) ಬಾಯ್ದರಿನ ಗರಿಷ್ಠ ಸ್ಟೀಂ ಉತ್ಪಾದನೆಯು ಗೊತ್ತು ಪಡಿಸಿದ ಸಾಮರ್ಥ್ಯಕ್ಕಿಂತ ಮೀರತಕ್ಕದ್ದಲ್ಲ. 
4) ಫೀಡ್‌ವಾಟರಿನ ಪಿ.ಹೆಚ್‌ ಅನ್ನು 6.9 ಬಾಯ್ದರ್‌ ವಾಟರಿನ ಪಿ.ಹೆಚ್‌ ಅನ್ನು 7.9 ಮತ್ತು ಟಿಡಿಎಸ್‌ ಅನ್ನು 3500 ಪಿಪಿಎಂ 
ನಲ್ಲಿ ನಿರ್ವಹಿಸತಕ್ಕದ್ದು. 
5) ಬಾಯ್ದರ್‌ನಲ್ಲಿ ಯಾವುದೇ ಅಪಘಾತ ಸಂಭವಿಸಿದ್ದಲ್ಲಿ ತಕ್ಷಣ ಬಾಯ್ದರ್‌ನ್ನು ನಿಲ್ಲಿಸಿ ಕಾರ್ಲಾನೆ ಮತ್ತು ಬಾಯ್ಲರುಗಳ 
ನಿರ್ದೇಶಕರು, ರವರಿಗೆ ವರದಿ ಮಾಡತಕ್ಕದ್ದು. 
6 ನಿಗದಿತ ಸಮಯದಲ್ಲಿ ಬಾಯ್ದರಿಗೆ ಬ್ಲೊ ಡೌನ್‌ ನೀಡಿದ ಬಗ್ಗೆ ದಾಖಲೆ ನಿರ್ವಹಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಹೆಚ್‌. ಉಮಾಪತಿ 
ಪಿ.ಆರ್‌. 1268 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾರ್ಮಿಕ ಇಲಾಖೆ. 
LABOUR SECRETARIAT 
NOTIFICATION 
No. LD 77 KaBaSe 2003, Bangalore, Dated: 8" December 2003 
In exercise of the powers conferred by sub section (1) of Section 8 of the Factories Act, 1948 
(Central Act 63 of 1948) the Government of Karnataka hereby appoints Deputy Director (Medical), 
Factories & Boilers as Inspectors for all purposes of the said Act and the Rules made there under. 
By Order and in the name of the Governor of Karnataka, 
P.R. 1269 B.H. UMAPATHY 
Under Secretary to Government, 
Labour Department (Factories & Boilers) 


೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧, ೨೦೦೪ ಭಾಗ - ೪ಎ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 12 ಸಿಎಎಕ್ಸ್‌ 2003, ಬೆಂಗಳೂರು, ದಿನಾಂಕ: 1ನೇ ಡಿಸೆಂಬರ್‌ 2003 
ಕರ್ನಾಟಕ ಕೃಷಿ ವರಮಾನ ತೆರಿಗೆ ಕಾಯ್ದೆ 1957, ಪ್ರಕರಣ 12 ರ ಉಪ ಪ್ರಕರಣ (ಜಿ) ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಸರ್ಕಾರವು ಸದರಿ ಉಪ ಪ್ರಕರಣದಲ್ಲಿ ಹೇಳಲಾಗಿರುವ ಉದ್ದೇಶಕ್ಕಾಗಿ ಮೆ.ಕೊಡಗು ವಿದ್ಯಾಲಯ ಅಪರ್‌ಚ್ಕುನಿಟಿ ಶಾಲೆ, 
ಮಡಿಕೇರಿ ಇವರಿಗೆ ದಿನಾಂಕ: 7.5.2003 ರಿಂದ ಒಂದು ವರ್ಷದ ಅವಧಿಗೆ ಎಂದರೆ ದಿನಾಂಕ: 6.5.04 ರವರೆಗೆ ಮಾತ್ರ ಕೃಷಿ ವರಮಾನ 
ತೆರಿಗೆ ನಿಯಮಗಳು 1957ರ, ನಿಯಮ 5-ಎ ರಲ್ಲಿನ ಷರತ್ತುಗಳಿಗೆ ಒಳಪಟ್ಟು ಮಾನ್ಯತೆಯನ್ನು ನವೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1270 ಎಸ್‌. ದಿವಾಕರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ವಾಣಿಜ್ಯ ತೆರಿಗೆ-1) 
ಅಧಿಸೂಚನೆ 
ಸಂಖ್ಯೆ: ಆಇ 13 ಸಿಎಎಕ್ಸ್‌ 2003, ಬೆಂಗಳೂರು, ದಿನಾಂಕ: 1ನೇ ಡಿಸೆಂಬರ್‌ 2003 
ಕರ್ನಾಟಕ ಕೃಷಿ ವರಮಾನ ತೆರಿಗೆ ಕಾಯ್ದೆ 1957, ಪ್ರಕರಣ 12 ರ ಉಪ ಪ್ರಕರಣ (ಜಿ) ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಸರ್ಕಾರವು ಸದರಿ ಉಪ ಪ್ರಕರಣದಲ್ಲಿ ಹೇಳಲಾಗಿರುವ ಉದ್ದೇಶಕ್ಕಾಗಿ ಮೆ.ಕಾವೇರಿ ಕೃಪಾ ವಿಶ್ವ ಕಲ್ಯಾಣ ಸೇವಾ ಸಮಿತಿ, 
ಅಶ್ವಿನಿ ಆಸ್ಪತ್ರೆ, ಮಡಿಕೇರಿ, ಇವರ ನಿಧಿಗೆ ದಿನಾಂಕ: 27.3.2003 ರಿಂದ ದಿನಾಂಕ: 26.4.2004 ಅವಧಿಗೆ ಕೃಷಿ ವರಮಾನ ತೆರಿಗೆ 
ನಿಯಮಗಳು 1957ರ, ನಿಯಮ 5-ಎ ರಲ್ಲಿನ ಷರತ್ತುಗಳಿಗೆ ಒಳಪಟ್ಟು ಮಾನ್ಯತೆಯನ್ನು ನವೀಕರಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1271 ಎಸ್‌. ದಿವಾಕರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ (ವಾಣಿಜ್ಯ ತೆರಿಗೆ-1) 
FINANCE SECRETARIAT 
NOTIFICATION 
No. FD 110 BFC 2003, Bangalore, Dated: 3" December 2003 
In exercise of the powers conferred under section 10(b) of the State Finance Corporation 
(Amendment) Act, 2000 the Government of Karnataka are pleased to nominate the following Directors on 
the Board of K.S.F.C. Bangalore, with immediate effect and until further orders: 
1) Sri G. Gurucharan, Secretary to Government (Budget & Resources), Finance Department. 
2) Sri C.R. Chikmath, Commissioner for Industrial Development and Director of Industries & 
Commerce. 
By Order and in the name of the Governor of Karnataka, 
P.R. 1272 R. SURI BABU 
Under Secretary to Government, 
Finance Department (FR & BCC) 
ಕಾನೂನು ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 35 ಎಲ್‌ಎಜಿ 2000, ಬೆಂಗಳೂರು, ದಿನಾಂಕ: 6ನೇ ಡಿಸೆಂಬರ್‌ 2003 
ಶ್ರೀ ಬಿ.ಆರ್‌. ಅಶ್ವಥನಾರಾಯಣರೆಡ್ಡಿ, ಅಪರ ಸರ್ಕಾರಿ ವಕೀಲರು, ಮಧುಗಿರಿ ಇವರ ಕರ್ತವ್ಯದ ಅವಧಿಯನ್ನು 
ದಿನಾಂಕ:8-12-2003 ರಿಂದ ಮತ್ತೊಂದು ಅವಧಿಗೆ ಅಥವಾ ಈ ವಿಷಯದಲ್ಲಿ ಮುಂದಿನ ಆದೇಶ ಹೊರಡಿಸುವವರೆಗೆ ಇವೆರಡರಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಅದೇ ಹುದ್ದೆಯಲ್ಲಿ ಮುಂದುವರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1273 ಚಿಕ್ಕಹನುಮಂತಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಾನೂನು ಇಲಾಖೆ (ಆಡಳಿತ-1) 
HOME AND TRANSPORT SECRETARIAT 
NOTIFICATION 
No. HD 263 PCR 2003, Bangalore, Dated: 10" December 2003 
In pursuance of the Provisions contained in Section 6 of the Delhi Special Police Establishment 
Act, 1946 (Act XXV of 1946) read with Section 21 of the General Clauses Act, 1897 (Central Act X of 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧, ೨೦೦೪ ೫ 





1897), the Government of Karnataka accords consent to the extension of powers and jurisdiction to the 
members of the Delhi Special Police Establishment for registration of the case and investigation of 
offences punishable under Section 420,468,471 IPC and Under Section 13(2) read with 13(1) (d) of 
Prevention of Corruption Act, 1988 against Sri Prakash Babu S., Plain Tabler (Class-lll), Survey of India, 
Koramangala, Bangalore, for his fraudulent acts and any other public servants or persons in relation to or 
in connection with the said offences and any other offences committed in the course of the transaction 
arising out of the same fact in regard to this case within the whole State of Karnataka. 
By Order and in the name of the Governor of Karnataka, 
P.R. 1274 P. KRISHNA MURTHY 
Under Secretary to Government, 
Home & Transport Department, (Crimes). 
NOTIFICATION 
No. HD 264 PCR 2003, Bangalore, Dated: 10" December 2003 
In pursuance of the Provisions contained in Section 6 of the Delhi Special Police Establishment 
Act, 1946 (Act XXV of 1946) read with Section 21 of the General Clauses Act, 1897 (Central Act X of 
1897), the Government of Karnataka accords consent to the extension of powers and jurisdiction to the 
member of the Delhi Special Police Establishment for registration of the case and investigation of 
offences punishable under Section 120-B read with 420,468,471 IPC and Under Section 13(2) read with 
13(1) (d) of Prevention of Corruption Act, 1988 against Sri S. Durga Prasad, the then Asstt. PF 
Commissioner, Sri G.P. Narasimha Murthy, UDC, EPFO, Sri Raveendra Poojari, Sri G. Ramesh, Sri 
Narayanan K.P. Sri Subramanyam, Sri Dileep M.D., Sri K. Manoj, Sri Shivaramu, Sri Mohan Gowda, Sri 
Paramesh Kumar, Sri Balasubramanyam and Sri Shankaracharya for their fraudulent acts and any other 
public servants or persons in relation to or in connection with the said offences and any other offences 
committed in the course of the transaction arising out of the same fact in regard to this case within the 
whole State of Karnataka and sanction is also accorded to transfer the case vide Madiwala Police Station 
FIR No:1297 to CBI(ACB) Bangalore. 
By Order and in the name of the Governor of Karnataka, 
P.R. 1275 P. KRISHNA MURTHY 
Under Secretary to Government, 
Home & Transport Department, (Crimes). 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 431 ಮೈಅಪ್ರಾ 03, ಬೆಂಗಳೂರು, ದಿನಾಂಕ: 10ನೇ ಡಿಸೆಂಬರ್‌ 2003 
ಕರ್ನಾಟಕ ನಗರಾಭಿವೃದ್ದಿ ಪ್ರಾಧಿಕಾರಗಳ ಅಧಿನಿಯಮ 1987 ರ ಕಲಂ 3 (ಎ) ಮತ್ತು (4)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಶ್ರೀ ಯು.ಆರ್‌. ಸಭಾಪತಿ ಶಾಸಕರು ಉಡುಪಿ ಕ್ಷೇತ್ರ ಇವರನ್ನು ಉಡುಪಿ ನಗರಾಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ 
ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1276 ವ. ಶ್ರೀಧರಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 
ಕೃಷಿ ಮತ್ತು ತೋಟಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕೃತೋಇ:73:ಕೃ್ಪಇಮಂ:2003, ಬೆಂಗಳೂರು, ದಿನಾಂಕ: 4ನೇ ಡಿಸೆಂಬರ್‌ 2003 
ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮ ನಿಯಮಿತದ ಅಂತರ ನಿಯಮಾವಳಿ (ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌) 14 (0 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಶ್ರೀಮತಿ ರಂಜನಿ ಶ್ರೀ ಕುಮಾರ್‌, ಐ.ಎ.ಎಸ್‌. 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, (ಆಹಾರ ಸಂಸ್ಕರಣೆ ಮತ್ತು ಕಟಾವು ತಂತ್ರಜ್ಞಾನ) ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಇವರನ್ನು 
ಶ್ರೀ ಎ.ಕೆ. ಅಗರ್‌ವಾಲ್‌ ಐ.ಎ.ಎಸ್‌. ಇವರ ಬದಲಿಗೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಕರ್ನಾಟಕ ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮತ್ತು ರಫ್ತು ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ನಿರ್ದೇಶಕರಾಗಿ 
ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1277 ಎಂ.ಎಸ್‌. ದೇಸಾಯಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 


೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧, ೨೦೦೪ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಕೃತೋಇ:73:ಕೃಇಮಂ:2003, ಬೆಂಗಳೂರು, ದಿನಾಂಕ: 4ನೇ ಡಿಸೆಂಬರ್‌ 2003 
ಕರ್ನಾಟಕ ಸ್ಟೇಟ್‌ ಆಗ್ರೋ ಕಾರನ್‌ ಪ್ರಾಡಕ್ಟ್ಸ್‌ ಲಿಮಿಟೆಡ್‌ನ ಅಂತರ ನಿಯಮಾವಳಿ (ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌) 
ಅನುಚ್ಛೇದ 5 ಬಿ (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಶ್ರೀಮತಿ ರಂಜನಿ ಶ್ರೀ ಕುಮಾರ್‌, ಐ.ಎ.ಎಸ್‌. 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, (ಆಹಾರ ಸಂಸ್ಕರಣೆ ಮತ್ತು ಕಟಾವು ತಂತ್ರಜ್ಞಾನ) ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಇವರನ್ನು 
ಶ್ರೀ ಡಿ. ವೆಂಕಟೇಶ್ವರರಾವ್‌, ಐ.ಎ.ಎಸ್‌. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಇವರ ಬದಲಿಗೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ಸ್ಟೇಟ್‌ ಆಗ್ರೋಕಾರನ್‌ ಪ್ರಾಡಕ್ಟ್‌ ಲಿಮಿಟೆಡ್‌ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ 
ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1278 ಎಂ.ಎಸ್‌. ದೇಸಾಯಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಕೃತೋಇ:73:ಕೃಇಮಂ:2003, ಬೆಂಗಳೂರು, ದಿನಾಂಕ: 4ನೇ ಡಿಸೆಂಬರ್‌ 2003 
ಕರ್ನಾಟಕ ಆಗ್ರೋ ಇಂಡಸ್ಟ್ರೀಸ್‌ ಕಾರ್ಪೋರೇಷನ್‌ ಲಿಮಿಟೆಡ್‌ನ ಅಂತರ ನಿಯಮಾವಳಿ (ಆರ್ಟಿಕಲ್ಸ್‌ ಆಫ್‌ 
ಅಸೋಸಿಯೇಷನ್‌) ಅನುಚ್ಛೇದ 6 (ಎ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು, ಶ್ರೀಮತಿ ರಂಜನಿ ಶ್ರೀ ಕುಮಾರ್‌, 
ಐ.ಎ.ಎಸ್‌. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, (ಆಹಾರ ಸಂಸ್ಕರಣೆ ಮತ್ತು ಕಟಾವು ತಂತ್ರಜ್ಞಾನ) ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ 
ಇವರನ್ನು ಶ್ರೀ ಡಿ. ವೆಂಕಟೇಶ್ವರರಾವ್‌, ಐ.ಎ.ಎಸ್‌. ಇವರ ಬದಲಿಗೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಕರ್ನಾಟಕ ಆಗ್ರೋ ಇಂಡಸ್ಟ್ರೀಸ್‌ ಕಾರ್ಪೋರೇಷನ್‌ ಲಿಮಿಟೆಡ್‌ನ ನಿರ್ದೇಶಕರ ಮಂಡಳಿಯಲ್ಲಿ ನಿರ್ದೇಶಕರಾಗಿ ನೇವಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1279 ಎಂ.ಎಸ್‌. ದೇಸಾಯಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಇ 345 ಎಂಆರ್‌ಇ 2002, ಬೆಂಗಳೂರು, ದಿನಾಂಕ: 8ನೇ ಡಿಸೆಂಬರ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಣ 258 ಎಂಆರ್‌ಇ 2002, ದಿನಾಂಕ: 16.11.2002 ರನ್ವಯ ರಚಿಸಲಾಗಿರುವ 
ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮತ್ತು ಬಂಟ್ವಾಳ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳ ಅಧಿಕಾರದ ಅವಧಿಯನ್ನು 
ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ಅಧಿನಿಯಮ, 1966ರ ಪ್ರಕರಣ 10(0(ಎ) ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ದಿನಾಂಕ: 25.11.2003 ರಿಂದ ಅನ್ವಯಿಸುವಂತೆ ಮತ್ತೆ ಒಂದು ವರ್ಷದ ಅವಧಿಗೆ ಮಾತ್ರ, ವಿಸ್ತರಿಸಿ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1280 ಬಿ.ಎಸ್‌. ಜಾಪಾಲಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 
ವಸತಿ ಸಚಿವಾಲಯ 
ಅಧಿಸೂಚನೆ 
ನಂ: ವಇ 89 ಕೊಮಂಇ 2001, ಬೆಂಗಳೂರು, ದಿನಾಂಕ: 24ನೇ ನವೆಂಬರ್‌ 2003 
ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ತುಮಕೂರು ನಗರ ವ್ಯಾಪ್ತಿಯಲ್ಲಿರುವ ಉಪ್ಪಾರಹಳ್ಳಿನಗರ ಕೊಳಚೆ ಪ್ರದೇಶವನ್ನು 
ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು ರವರು ತಮ್ಮ ಅಧಿಸೂಚನೆ ಸಂಖ್ಯೆ: ಹೆಚ್‌ಎಂಎ/243/ಎಂಎನ್‌ಐ/76 ದಿನಾಂಕ: 
17.07.1976 ರಲ್ಲಿ ಕರ್ನಾಟಕ ಕೊಳಚೆ ನಿರ್ಮೂಲನ ಪ್ರದೇಶ (ಅಭಿವೃದ್ದಿ ಮತ್ತು ನಿರ್ಮೂಲನೆ) ಅಧಿನಿಯಮ 1973ರ ಕಲಂ 11 ರನ್ವಯ 
ಘೋಷಿಸಿರುತ್ತಾರೆ. 
ಸದರಿ ಪ್ರದೇಶವನ್ನು ಅಭಿವೃದ್ಧಿಗೊಳಿಸಿ ಅಲ್ಲಿ ವಾಸಿಸುವ ಕೊಳಚೆ ನಿವಾಸಿಗಳಿಗೆ ಪುನರ್ವಸತಿ ಕಲ್ಪಿಸಲು ಸರ್ಕಾರವು ಉದ್ದೇಶಿಸಿದ್ದು. 
ಸದರಿ ಪ್ರದೇಶವನ್ನು ಕರ್ನಾಟಕ ಕೊಳಚೆ ಪ್ರದೇಶ (ಅಭಿವೃದ್ದಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಅಧಿನಿಯಮ ಕಲಂ 17 ರಂತೆ ಭೂ 
ಸ್ವಾಧೀನಪಡಿಸಿಕೊಳ್ಳುವುದು ಅವಶ್ಯಕವೆಂದು ಮನಗಂಡು ಸರ್ಕಾರದ ಅಧಿಸೂಚನೆ ಸಂಖ್ಯೆ: ವಣ 89 ಕೊಮಂಇ 2001 ದಿನಾಂಕ: 
11.2.2002ರಲ್ಲಿ ಪ್ರಾರಂಭಿಕವಾಗಿ ಘೋಷಿಸಿ ಸಂಬಂಧಿಸಿದವರಿಂದ/ಸಾರ್ವಜನಿಕರಿಂದ/ಆಸಕ್ತಿಯುಳ್ಳವರಿಂದ ಆಕ್ಷೇಪಣೆ/ಸಲಹೆ ಹಾಗೂ 
ಮನವಿಗಳಿದ್ದಲ್ಲಿ ಸರ್ಕಾರಕ್ಕೆ ಸಲ್ಲಿಸುವಂತೆ ಕೋರಲಾಗಿತ್ತು. ಈ ಬಗ್ಗೆ ಯಾವುದೇ ಆಕ್ಷೇಪಣೆ ಸಲಹೆ ಸರ್ಕಾರಕ್ಕೆ ಬಂದಿರುವುದಿಲ್ಲ. ಪ್ರಾರಂಭಿಕ 
ಅಧಿಸೂಚನೆಯನ್ನು ಜಾರಿ ಮಾಡಲು ಭೂಮಾಲೀಕರ ವಿಳಾಸ ಮತ್ತು ವಾಸ ಮಾಡುತ್ತಿರುವ ಬಗ್ಗೆ ಮಾಹಿತಿಯು ಸಿಗದ ಕಾರಣ ಕೊಳಚೆ 


ಭಾಗ - ೪ಎ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಜನವರಿ ೧, ೨೦೦೪ ೭ 





ಪ್ರದೇಶಕ್ಕೆ ಭೇಟಿ ನೀಡಿ ಅಧಿಸೂಚನೆಯ ಬಗ್ಗೆ ಸಂಬಂಧಿಸಿದ ಕೊಳಚೆ ಪ್ರದೇಶದಲ್ಲಿ ಬಹಿರಂಗವಾಗಿ ಪ್ರಚುರಪಡಿಸಿ ಅಲ್ಲಿನ ನಿವಾಸಿಗಳಿಗೆ 
ವಿವರಿಸಿ ಈ ಬಗ್ಗೆ ದಿನಾಂಕ: 31.7.2003 ರಂದು ಮಹಜರ್‌ ಮಾಡಿ ಅಲ್ಲಿನ ನಿವಾಸಿಗಳಿಂದ ಸಹಿ ಪಡೆಯಲಾಗಿದೆ. 

ಸದರಿ ಪ್ರದೇಶವು ಕೊಳಚೆ ನಿವಾಸಿಗಳ ಪುನರ್ವಸತಿಗೆ ಅಗತ್ಯವಿರುವುದರಿಂದ ನಿಯಮಾನುಸಾರ ಪರಿಹಾರವನ್ನು 
ಭೂಸ್ವಾಧೀನಾಧಿಕಾರಿ ನಿಗದಿಪಡಿಸುವರೆಂದು ಸೂಚಿಸಲಾಗಿದೆ. 

ಸದರಿ ಪ್ರದೇಶವನ್ನು ಅಭಿವೃದ್ಧಿಪಡಿಸಲು ಹಾಗೂ ಆ ಪ್ರದೇಶದಲ್ಲಿ ಕೊಳಚೆ ನಿವಾಸಿಗಳಿಗೆ ಪುನರ್ವಸತಿ ಕಲ್ಪಿಸಲು ಸರ್ಕಾರವು 
ಮನಗಂಡಿರುವುದರಿಂದ ಷೆಡ್ಕೂಲ್‌ನಲ್ಲಿ ತಿಳಿಸಿರುವ ಕೊಳಚೆ ಪ್ರದೇಶಗಳನ್ನು ಭೂಸ್ವಾಧೀನಪಡಿಸಿಕೊಳ್ಳಲು ತೀರ್ಮಾನಿಸಿ ಕರ್ನಾಟಕ ಕೊಳಚೆ 
ಪ್ರದೇಶ (ಅಭಿವೃದ್ಧಿ ಮತ್ತು ನಿರ್ಮೂಲನೆ) ಕಾಯ್ದೆ 1973ರ ಕಲಂ 17ರನ್ಹಯ ಷೆಡ್ಕೂಲ್‌ನಲ್ಲಿ ತಿಳಿಸಿರುವ ಜಮೀನನ್ನು ಅಂತಿಮವಾಗಿ 
ಭೂಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂದು ಈ ಮೂಲಕ ಘೋಷಿಸಲಾಗಿದೆ. 





























ಷೆಡ್ಯೂಲ್‌ 
ಕೊಳಚೆ ಪ್ರದೇಶದ ಭೂ ಮಾಲೀಕರ ಹೆಸರು ಸರ್ವೆ ವಿಸ್ತೀರ್ಣ ಚಿಕ್ಕುಬಂದಿ 
ಹೆಸರು ಮತ್ತು ನಂ. ಎ-ಗುಂ 
ಇರುವ ಸ್ಥಳ 
ಉಪ್ಪಾರಹಳ್ಳಿ 1. ಸಕ್ಕು ಬಾಯ್‌ 23 5-00 ಪೂರ್ವ:- ಟೈಲ್‌ ಫ್ಯಾಕ್ಟರಿ ಕ್ವಾಟ್ರಸ್‌ 
ಗಮ್ಮಮುನ್ನಗಿ ನಾನಾರಾವ್‌ ಪಶ್ಚಿಮ:- ಖಾಲಿ ಜಮೀನು ಮತ್ತು ಹಳ್ಳ 
2. ಮುತ್ತಮ್ಮ ಕೋಂ ನಂಜಪ್ಪ ಉತ್ತರ:- ರೈಲ್ವೆ ಲೈನ್‌ 
ದಕ್ಷಿಣ:- ಖಾಲಿ ಜಮೀನು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1281 ನಂಜುಂಡಪ್ಪ 
ಪೀಠಾಧಿಕಾರಿ-4, 
ವಸತಿ ಇಲಾಖೆ. 


ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 74 ಎಲ್‌ಐಬಿ 2003, ಬೆಂಗಳೂರು, ದಿನಾಂಕ: 16ನೇ ಡಿಸೆಂಬರ್‌ 2003 
ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯ ಕಾಯ್ದೆ 1965ರ ಅಧಿನಿಯಮ 16ರ ಉಪನಿಯಮ (1)ರ ಪರಂತುಕ "ಎ' ಮತ್ತು "ಬಿ'ರ 
ಅನ್ವಯ, ಪ್ರದತ್ತವಾದ ಅಧಿಕಾರದನ್ವಯ (1965ರ ಕರ್ನಾಟಕ 16ನೇ ಅಧಿನಿಯಮ), ಕರ್ನಾಟಕ ಸರ್ಕಾರವು ಈ ಅಧಿಸೂಚನೆ ಪ್ರಕಟವಾದ 
ದಿನಾಂಕದಿಂದ ಜಾರಿಗೆ ಬರುವಂತೆ ಉಡುಪಿ ನಗರ ಗ್ರಂಥಾಲಯ ಪ್ರಾಧಿಕಾರವನ್ನು ರಚಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1282 ಎಂ.ಎನ್‌. ಸೋಮಶೇಖರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಇಡಿ 75 ಎಲ್‌ಐಬಿ 2003, ಬೆಂಗಳೂರು, ದಿನಾಂಕ: 16ನೇ ಡಿಸೆಂಬರ್‌ 2003 
ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯ ಕಾಯ್ದೆ 1965ರ ಅಧಿನಿಯಮ 16ರ ಉಪನಿಯಮ (1)ರ ಪರಂತುಕ "ಎ' ಮತ್ತು "ಬಿ'ರ 
ಅನ್ವಯ, ಪ್ರದತ್ತವಾದ ಅಧಿಕಾರದನ್ವಯ (1965ರ ಕರ್ನಾಟಕ 16ನೇ ಅಧಿನಿಯಮ), ಕರ್ನಾಟಕ ಸರ್ಕಾರವು ಈ ಅಧಿಸೂಚನೆ ಪ್ರಕಟವಾದ 
ದಿನಾಂಕದಿಂದ ಜಾರಿಗೆ ಬರುವಂತೆ ಬೀದರ್‌ ನಗರ ಗ್ರಂಥಾಲಯ ಪ್ರಾಧಿಕಾರವನ್ನು ರಚಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಎನ್‌. ಸೋಮಶೇಖರ್‌ 
ಪಿ.ಆರ್‌. 1283 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಇಡಿ 76 ಎಲ್‌ಐಬಿ 2003, ಬೆಂಗಳೂರು, ದಿನಾಂಕ: 16ನೇ ಡಿಸೆಂಬರ್‌ 2003 
ಕರ್ನಾಟಕ ಸಾರ್ವಜನಿಕ ಗ್ರಂಥಾಲಯ ಕಾಯ್ದೆ 1965ರ ಅಧಿನಿಯಮ 16ರ ಉಪನಿಯಮ (1)ರ ಪರಂತುಕ "ಎ' ಮತ್ತು "ಬಿ'ರ 
ಅನ್ವಯ, ಪ್ರದತ್ತವಾದ ಅಧಿಕಾರದನ್ವಯ (1965ರ ಕರ್ನಾಟಕ 16ನೇ ಅಧಿನಿಯಮ), ಕರ್ನಾಟಕ ಸರ್ಕಾರವು ಈ ಅಧಿಸೂಚನೆ ಪ್ರಕಟವಾದ 
ದಿನಾಂಕದಿಂದ ಜಾರಿಗೆ ಬರುವಂತೆ ಚಿಕ್ಕಮಗಳೂರು ನಗರ ಗ್ರಂಥಾಲಯ ಪ್ರಾಧಿಕಾರವನ್ನು ರಚಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಎನ್‌. ಸೋಮಶೇಖರ್‌ 
ಪಿ.ಆರ್‌. 1284 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಶಿಕ್ಷಣ ಇಲಾಖೆ. 


೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧, ೨೦೦೪ ಭಾಗ - ೪ಎ 





LAW SECRETARIAT 
NOTIFICATION 
No. LAW 907 LSA 2003, Bangalore, Dated: 15" December 2003 
In Notification No.LAW 60 LSA 1998, Dated:12.6.1998, Sri B. Venkata Rao, Legal Advisor-Cum- 
Public Prosecutor, C.0.D, Bangalore was appointed as Special Public Prosecutor, to conduct the case 
arising out of Crime No.153/94, Amruthur Police Station. As he has retired from service on 31.7.2003, he 
cannot be continued as Special Public Prosecutor after retirement. On request by Director General of 
Police, C.0.D. Bangalore, Sri B. Venkata Rao is continued to conduct the Case No. Crime No.153/94 
(S.C.23/97) pending before the || Addl. Sessions Judge, Tumkur. 
The Fee of Remuneration is fixed as follows, with Finance Department concurrence vide their 
No.FD:1342:Exp.7:03, Dated:11.12.2003. 
1) Reading Fee - Rs.10,000-00 
2) Effective Hearing - Rs. 1,000-00 
By Order and in the name of the Governor of Karnataka, 
S. SRIDHARA 
P.R. 1285 Assistant Solicitor & Ex.Officio, 
Under Secretary to Govt., Law Department, (11.111), 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಸಿಎಂಡಬ್ಲ್ಯೂ 23 ಸಿಎನ್‌ಎಸ್‌ 2001, ಬೆಂಗಳೂರು, ದಿನಾಂಕ: 1ನೇ ಡಿಸೆಂಬರ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 8 23 ಸಿಎನ್‌ಎಸ್‌ 2001 ದಿನಾಂಕ 15.01.2001 ಮತ್ತು 28.09.2001 ರಲ್ಲಿ 
ಮಂಡ್ಯ ಜಿಲ್ಲೆ ಮದ್ದೂರು ತಾಲ್ಲೂಕಿನ ಕ್ಯಾತಘಟ್ಟ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ಕ್ಯಾತಘಟ್ಟ ಇದರ ಆಡಳಿತ ಮಂಡಳಿಗೆ 
ಮಾಡಿದ್ದ ಶ್ರೀಮತಿ ವಿಜಯಲಕ್ಷ್ಮಿ ಕೋಂ ಜಯರಾಂ ತೊರೆಚಾಕನಹಳ್ಳಿ ಮತ್ತು ಶ್ರೀ ಕೆ.ಎಂ. ಲಿಂಗಯ್ಯ ಬಿನ್‌ ಮರಯ್ಯ ಕ್ಯಾತಘಟ್ಟ 
ಮದ್ದೂರು ತಾಲ್ಲೂಕು ಇವರುಗಳ ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1286 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ:ಸಿಎಂಡಬ್ಲ್ಯ್ಯೂ 49 ಸಿಐಎಲ್‌ 2003, ಬೆಂಗಳೂರು, ದಿನಾಂಕ: 10ನೇ ಡಿಸೆಂಬರ್‌ 2003 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 121ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು 
ಎಸ್‌.ಕೆ. ಗೋಲ್ಡ್‌ಸ್ಕಿತ್‌ ಇಂಡಸ್ಟ್ರೀಯಲ್‌ ಕೋ-ಆಪರೇಟಿವ್‌ ಸೊಸೈಟಿ ಲಿ, ಮಂಗಳೂರು, ಇದಕ್ಕೆ ಅನ್ವಯವಾಗುವಂತೆ ಕರ್ನಾಟಕ 
ಸಹಕಾರ ಸಂಘಗಳ ಕಾಯ್ದೆ 1959ರ ಕಲಂ 31(1)ರಿಂದ ವಿನಾಯಿತಿ ನೀಡಿ ಸದರಿ ಸಂಘದ ವಿಶೇಷಾಧಿಕಾರಿಯವರ ಅವಧಿಯನ್ನು ದಿನಾಂಕ 
15.9.2003 ರಿಂದ 1 ವರ್ಷದ ಅವಧಿಗೆ ಅಥವಾ ಹೊಸ ಆಡಳಿತ ಮಂಡಳಿ ರಚನೆಯಾಗಿ ಅಧಿಕಾರ ಹಸ್ತಾಂತರಿಸುವವರೆಗೆ ಇವೆರಡರಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದೂಡಲಾಗಿದೆ. 
ಈ ಸಂಘದ ವಿಶೇಷಾಧಿಕಾರಿಯವರ ಅವಧಿ ವಿಸ್ತರಣೆಗೆ ಸಂಬಂಧಿಸಿದಂತೆ ನ್ಯಾಯಾಲಯದ ಯಾವುದೇ ಆದೇಶವಿದ್ದಲ್ಲಿ ಈಗ 
ನೀಡಲಾಗುತ್ತಿರುವ ಅವಧಿ ವಿಸ್ತರಣಾ ಆದೇಶವು ಊರ್ಜಿತವಾಗುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1287 ಅಹ್ಮದ್‌.ಎ.ಮುಖ್ತದರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ:ಸಿಎಂಡಬ್ಲ್ಯ್ಯೂ 62 ಸಿಎನ್‌ಎಸ್‌ 2001, ಬೆಂಗಳೂರು, ದಿನಾಂಕ: 2ನೇ ಡಿಸೆಂಬರ್‌ 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 62 ಸಿಎನ್‌ಎಸ್‌ 2001 ದಿನಾಂಕ 30.07.2003 ರಲ್ಲಿ ಶಿವಮೊಗ್ಗ ಜಿಲ್ಲೆ ಮತ್ತು 
ತಾಲ್ಲೂಕಿನ ಸೂಗೂರು ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ಸೂಗೂರು ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಎಲ್ಲಾ 
ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಕಲಂ 29ರ ಉಪ ಕಲಂ (1)ರ ಮೇರೆಗೆ ದತ್ತವಾದ 
ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡವರುಗಳನ್ನು ಶಿವಮೊಗ್ಗ ಜಿಲ್ಲೆ ಮತ್ತು ತಾಲ್ಲೂಕಿನ ಸೂಗೂರು ವ್ಯವಸಾಯ 
ಸೇವಾ ಸಹಕಾರ ಬ್ಯಾಂಕ್‌ ನಿ., ಸೂಗೂರು ಇದರ ಆಡಳಿತ ಮಂಡಳಿಯ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1) ಶ್ರೀ ಬಿ. ನಂದಿಬಸಪ್ಪ ಬಿನ್‌ ಬಸಪ್ಪ ಸೂಗೂರು 
2) ಶ್ರೀ ಎನ್‌. ಪ್ರಕಾಶ್‌ ಬಿನ್‌ ನಾಗಪ್ಪ 
3) ಶ್ರೀಮತಿ ಎಸ್‌.ಎಂ. ಪಾರ್ವತಮ್ಮ ಕೋಂ ರುದ್ರಯ್ಯ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 1288 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


